ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


1738 

: ಶ್ರೀ ಯು.ಬಿ ವೆಂಕಟೇಶ್‌ (ನಾಮ ನಿರ್ದೇಶನ 
ಹೊಂದಿದವರು) 

: 14.03.2022 

: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಕಸಂ. ಪ್ಲೆ ಉತ್ತರ 
ಆ] ತಂತ್ರಜ್ಞಾನ ಆಧಾರಿತ] ರ್ನಾಟಕ ರಾಜ್ಯದಲ್ಲಿ, ತುರ್ತು ವೈದ್ಯಕೀಯ ಪುಕಿಕ್ಷಿಯೆ ಸೇವೆಯನ್ನು 108- 
ಅಂಬ್ಯುಲೆನ್ಸ್‌ ಆರೋಗ್ಯ ಕವಚ ಸೇವೆಯನ್ನು 14ನೇ ಆಗಸ್ಟ್‌ 2008 ರಿಂದ ಸರ್ಕಾರಿ ಮತ್ತು 


ಕಾರ್ಯಾಚರಣೆಗೆ ಕಳೆದ 
ನಾಲ್ಕು ವರ್ಷಗಳಿಂದ 
ಸರ್ಕಾರ ಅನುಮತಿ 
ನೀಡದಿರಲು 


ಕಾರಣವೇನು; 


ಖಾಸಗಿ ಸಹಭಾಗಿತ್ತದಡಿಯಲ್ಲಿ, ಸಿಂಕಪಬಾದ್‌ ಮೂಲದ ಜಿ.ವಿಕೆ- 
ಇ.ಎಂ.ಆರ್‌.ಐ ಸಂಸ್ಥೆಯನ್ನು ನೇಮಿಸಿಕೊಂಡು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಸದರಿ ಸೇವೆಯ ಒಡಂಬಡಿಕೆಯು 10 ವರ್ಷಗಳ ಅವಧಿಯಾಗಿದೆ. ಆದರೆ 
108-ಸೇವೆ ಅತ್ಯಂತ ಅವಶ್ಯಕ ಸೇವೆಯಾಗಿರುವುದರಿಂದ ಮುಂದಿನ 
ಸೇವೆದಾರರು ಆಯ್ಕೆಯಾಗುವವರೆಗೆ ಸದರಿ ಸಂಸ್ಥೆಯನ್ನೇ 
ಮುಂದುವರೆಸಿಕೊಂಡು ಹೋಗಲಾಗುತ್ತಿದೆ. 

108-ಆರೋಗ್ಯ ಕವಚ ಸೇವೆಗೆ 2017 ಹಾಗೂ 2020ನೇ ಸಾಲುಗಳಲ್ಲಿ ಹೊಸ 
ಸೇವಾದಾರರನ್ನು ಆಯ್ಕೆ ಮಾಡಲು ಟೆಂಡರ್‌ ಅಹ್ನಾನಿಸಲಾಗಿದ್ದು, ತಾಂತ್ರಿಕ 
ಕಾರಣಗಳಿಂದ 'ಸದರಿ ಟೆಂಡರ್‌ನ್ನು ರದ್ದುಗೊಳಿಸಲಾಗಿತ್ತು. 


ರಾಜ್ಯದಲ್ಲಿ ಉತ್ತಮ ತುರ್ತು ವೈದ್ಯಕೀಯ ಸೇವೆ ಒದಗಿಸಲು ಅಗತ್ಯವಾದ 
ಸಲಹೆಗಳನ್ನು ನೀಡಲು 108-ಆರೋಗ್ಯ ಕವಚ ಸೇವೆಗೆ ಉನ್ನತ ಮಟ್ಟದ 
ಸಲಹಾ ಸಮಿತಿ ಮತ್ತು ತಾಂತ್ರಿಕ ಸಮಿತಿಯನ್ನು ರಚಿಸಲಾಯಿತು. 

ಉನ್ನತ ಮಟ್ಟದ ಸಲಹಾ ಸಮಿತಿ ಹಾಗೂ ತಾಂತ್ರಿಕ ಸಮಿತಿಗಳು ಹಲವು 
ಸಭೆಗಳನ್ನು ನಡೆಸಿ ನಂತರ ಸಮಿತಿಯು ಮಾಡಲಾದ ಶಿಫಾರಸಿನನಯ ಸಚಿವ 
ಸಂಪುಟದ ಅನುಮೋದನೆ ಪಡೆದು ಆದೇಶ ಸಂಖ್ಯೆ ಆಕುಕ 213 ಸಿಜಿಇ 
2021, ದಿನಾಂಕ:04.03.2022ರನ್ನಯ ಆರೋಗ್ಯ ಕವಚ-108 ಯೋಜನೆಗೆ 
ಅರ್ಹ ಸೇವಾದಾರರನ್ನು ಆಯ್ಕೆ ಮಾಡಲು ಅನುಮೋದನೆ ನೀಡಲಾಗಿದೆ. 


ಇದರನ್ನಯ 108-ಆರೋಗ್ಗ ಕವಚ ಸೇವೆಯ ಸುಧಾರಣೆಗೆ ಹೊಸದಾಗಿ 


ವ i ರ್ರಿ 
ಕರೆಯಲಾಗುತ್ತಿರುವ ಟೆಂಡರ್‌ನಲ್ಲಿ . ಮಾರ್ಪಡುಗಳನ್ನು . ಮಾಡಲಾಗುತ್ತಿದೆ 
ಹಾಗೂ ಅಂತರಾಷ್ಟೀಯ ಮಟದ ಅತ್ಕಾಧುನೀಕ ತಂತ್ರಜ್ಞಾನದ ಇ.ಎಂ.ಎಸ್‌ 


ಗ; ಸ 2 ) 
ಸೇವೆಯಾಗಿ ಉನ್ನತಿಕರಿಸಿ ಹೊಸ ಸೇವಾದಾರರನು ಆಯ್ತೆ ಮಾ 
ಎ % 


pl 
8 


ಟೆಂಡರ್‌ ಕರೆಯಲು ಕ್ರಮ ವಹಿಸಲಾಗುತಿದೆ. 


ಆ ಈಗಿನ್‌ "ಒಡಂಬಔಕೆದೆ ಒಡೆಂಬಡಿಕೆಯನ್ನೆಯೆ ಜಿ.ವಿ.ಕ-ಇ.ಎಂ.ಆರ್‌.ಐ ಸಂಸ್ಥೆಗೆ 
ಅನುಸಾರ ಜಿ.ವಿ.ಕೆ | ಬಿಡುಗಡೆಗೊಳಿಸಲಾದ ಅನುದಾನದ ಹಾಗೂ ಖರ್ಚು-ವೆಚ್ಚದ ವಿವರಗಳು ಈ 
ಸಂಸ್ಥೆಗೆ ಮೂರಾರು | ಕೆಳಕಂಡಂತಿದೆ: 
ಕೋಟಿ 
ರೂಪಾಯಿಗಳನ್ನು 
ಪಾವತಿಸಿರುವುದು ' (ರೂ. ಕೋಟಿಗಳಲ್ಲಿ) 
ನಿಜವ; ಆಯವ್ಯಯದಲ್ಲಿ ಸೇವಾದಾರರಿಂದ 

ವರ್ಷ eer ಮಾಡಲಾದ ವೆಚ್ಚ 

2013-14 64.43 74.65 
2014-15 69.12 87.19 
2015-16 104.83 97.37 
2016-17 123.00 92.83 
2017-18 256.06 105.09 
2018-19 179.39 104.16 
2019-20 222.22 112.78 
2020-21 230.00 120.01 
2021-22 

(ಜನವರಿ 2022 ರ 236.00 91.28 

K ಅಂತ್ಯಕ್ಕೆ) 

[= ಆಂಬುಲೆನ್ಸ್‌ 
ಸೇವೆಯನ್ನು ಆಂಬ್ಯುಲೆನ್ಸ್‌ ಸೇವೆಯನ್ನು ಸರಳೀಕರಣಗೊಳಿಸಲು ಹಮ್ಮಿಕೊಂಡಿರುವ 
ಸರಳೀಕರಣಗೊಳಿಸಲು ಯೋಜನೆಗೆ ಆದೇಶ ಸಂಖ್ಯೆ: ಆಕುಕ 213 ಸಿಜಿಇ 2021, 
ಹಮ್ಮಿಕೊಂಡಿರುವ ದಿನಾಂಕ:04.03.2022ರಲ್ಲಿ 108-ಆರೋಗ್ಯ ಕವಚ ಯೋಜನೆಯ ತುರ್ತು 
ಯೋಜನೆಗೆ ಸರ್ಕಾರ | ಸೇವೆಯನ್ನು ಮೇಲ್ದರ್ಜೆಗೇರಿಸಿ ಆಂಬ್ಯುಲೆನ್ಸ್‌ ಸಂಖ್ಯೆಯನ್ನು 750ಕ್ಕೆ ಸೀಮಿತಗೊಳಿಸಿ 
ಒಪ್ಪಿಗೆ ನೀಡುವುದೇ? 54 ಕರೆ ಕೇಂದ್ರದ ಆಸನ ಸಂಖ್ಯೆಯನ್ನು 75 ಆಸನ ತುರ್ತು ಕರೆ ಕೇಂದ್ರ ಹಾಗೂ 

ತುರ್ತು ವೈದ್ಯಕೀಯ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಅರ್ಹ ಸೇವಾದಾರರನ್ನು 
ಆಯ್ಕೆ ಮಾಡಲು ಟೆಂಡರ್‌ ಆಹ್ಲಾನಿಸಲು ಅನುಮೋದನೆ ನೀಡಲಾಗಿದೆ. 


ಆಕುಕ 65 ಎಸ್‌ಬಿವಿ:2022 


ಟ್‌ ನಿ 


